ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


| ಸದಸ್ಯರ ಹೆಸರು 


ಸಿ.ಎಂ." ಸಾಲ i 


ಉತ್ತರಿಸುವ ದಿನಾಂಕ 


ಮಾ 
ಉತ್ತರಿಸುವ ಸಃ 


ವರು 


ಮಾಹೆಬಾರು, -ಸಂಸ್ಕೆವಾರು ಹಂಚಿಕೆ ಮಾಡಲಾಗುವ ವಿವಿಧ ರಸಗೊಬಲಗಲನ್ನು 


ಜಿಲಾವಾರು ಬೇಡಿಕೆಗನುಗುಣವಾಗಿ ವಿಗಧಿಪಡಿಸಿ ರಸಗೊಬ್ಬರ ತಯಾರಿಕಾ | 
ಸಂಸ್ಥೆಯವರಿಂದ ನೇರವಾಗಿ ಸಹಕಾರ ಸಂಘಗಳು ಹಾಗೂ ಅಧಿಕೃತ ಪರವಾನಗಿ ! 
ಹೊಂದಿರುವ ಖಾಸಗಿ ಮಾರಾಟಗಾರರ ಮುಖಾಲತರ ಸಮರ್ಪಕ ರೀತಿಯಲ್ಲಿ ರೈತರಿಗೆ | 


ವಿತರಿಸಲು ಕ್ರಮ ವಹಿಸಲಾಗಿದೆ. 


ರಾಜ್ಯದಲ್ಲಿ ಮುಂಗಾರು ಹಂಗಾಮಿಗೆ ಕಾಪು ದಾಸ್ತಾನು ಯೋಜನೆಯಡಿ ಕರ್ನಾಟಕ 


ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಮತ್ತು ಕರ್ನಾಟಿಕ ರಾಜ್ಯ ಬೀಜ ನಿಗಮ | 


ನಿಯಮಿತರವರ ಮುಖಾಂತರ ಅವಶ್ಯವಿರುವ ರಸಗೊಬ್ಬರವನ್ನು ದಾಸಾನು ಮಾಡಿ 
ಸಮರ್ಪಕವಾಗಿ ವಿತರಣೆ ಮಾಡಾಾಗಿದೆ. 


ಲಸಗೊಬ್ಬರ ತಯಾರಕ ಸಂಸ್ಥೆಗಳ ಪ್ರತಿನಿಧಿಗಳೊಡನೆ ಪ್ರತಿ ವಾರ ವಿಡಿಯೋ 
ಕಾನ್ಸೆರೆನ್ಸ್‌ ಮುಖಾಂತರ ಸಭೆ ನಡೆಸಿ ರಾಜ್ಯಕ್ಕೆ ರಸಗೊಬ್ಬರದ ಸಮರ್ಪಕ ನಿರ್ವಹಣೆಗೆ 
ಕ್ರಮಪವಿಸಲಾಗಿದೆ : ಹಾಗೂ ಪ್ರತಿ ಮಂಗಳವಾರ: ಕೇಂದ್ರ ರಸಗೊಬ್ಬರ 
ಮಂತ್ರಾಲಯವು ಸಹ ರಸಗೊಬ್ಬರದ ಸಮರ್ಪಕ ಪೂರೈಕೆ ಮತ್ತು ವಿತರಣೆ ಕುರಿತು 
ರಾಜ್ಯಗಳೊಂದಿಗೆ ದಿನಾಂಕ 01642021 ರಿಂದ ಇಲ್ಲಿಯವರೆಗೆ ಒಟ್ಟು 48 ವಿಡಿಯೋ 
ಸ೦ವಾದ ನಡೆಸಿ ಸಮರ್ಪಕ ವಿತರಣೆಗೆ ಕ್ರಮವಹಿಸಲಾಗಿದೆ. ವಿಡಿಯೋ ಸಂವಾದದಲ್ಲಿ 
ಚರ್ಚಿಸಿದ ನಂತರ, ರಸಗೊಬ್ಬರದ ರೇಕುಗಳು ನಿಲುಗಡೆಯಾಗಿದ್ದಲ್ಲಿ ರೈಲ್ವೆ 
ಇಲಾಖಾಧಿಕಾರಿಗಳ ಸಹಕಾರದೊಂದಿಗೆ ರಾಜ್ಯಕ್ಕೆ ಸಕಾಲದಲ್ಲಿ ರಸಗೊಬ್ಬರ 
ಸರಬರಾಜಾಗಲು ಕ್ರಮ ಮಹಿಸಿ : 


ರಸಗೊಬ್ಬರವು ಅಗತ್ಯ ವಸ್ತುಗಳ ಕಾಯ್ದೆ, 1955ರಡಿ ಸೇರ್ಪಡೆಯಾಗಿರುವುದರಿಂದ 
ಜಿಲ್ಲಾಧಿಕಾರಿಗಳು/ ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲೆಗಳಿಗೆ ಹಂಚಿಕೆಯಾಗಿರುವ 
ರಸಗೊಬ್ಬರಗಳ ಸರಬರಾಜು, ಮತ್ತು ನಿರ್ವಹಣೆಯ ಉಸ್ತುವಾರಿ ವಹಿಸಿರುತ್ತಾರೆ. 
ಸಹಕಾರ ಸಂಘಗಳು ಹಾಗೂ ಪರಿಕರ ಮಾರಾಟಗಾರರ ಮುಖಾಂತರ ಸಮರ್ಪಕ 
ರೀತಿಯಲ್ಲಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಅಗತ್ಯತೆಗೆ ಅನುಗುಣವಾಗಿ 
ರೈತರಿಗೆ ವಿತರಿಸಲಾಗಿದೆ. 


(ಕ ಪಶ್ನೆ ಉತ್ತರ 

ಸಂ. 

| ಅ) | ರಾಜ್ಯದಲ್ಲಿ ರಾಜ್ಯದಲ್ಲಿ ಸಕಾಲದಲ್ಲಿ ಉತ್ತಮ ಮಳೆಯಾದ ಕಾರಣ ಬೆಳೆಗಳ ಬಿತ್ತನ ವಿಸಿ ಸ್ಟೀರ್ಣ | 
ಉಂಟಾಗುವ ಹೆಚ್ಚಾಗಿದ್ದು ಜಿಲ್ಲೆಗಳಲ್ಲಿ ರಸಗೊಬ್ಬರಗಳಿಗೆ ಹೆಚ್ಚಿನ ಬೇಡಿಕೆ ಉಂಟಾಗಿರುತ್ತದೆ. [ 

| ರಸಗೊಬ್ಬರ | ರಸಗೊಬ್ಬರಗಳ ಕೊರತೆಯನ್ನು ನೀಗಿಸಲು ಇಲಾಖೆ ವಹಿಸಿದ ಕ್ರಮಗಳು ಈ! 

ಕೊರತೆಯನ್ನು | ಕಳಕಂಡಲತಿವೆ: | 

ನೀಗಿಸಲು ಸರ್ಕಾರ [| 4 ಪ್ರತಿಹಂ। ಗಾಮಿನ ಪೂರ್ವದಲ್ಲಿ ರಸಗೊಬ್ಬರಗಳನ್ನು ಜಿಲ್ಲೆಗಳಲ್ಲಿ ಆವರಿಸಬಹುದಾದ ! 

| | ತೆಗೆದುಕೊಂಡಿರುವ ಬೆಳೆಗಳ ವಿಸ್ತೀರ್ಣದ ಆಧಾರದ ಮೇಲೆ ರಸಗೊಬ್ಬರದ ಬೇಡಿಕೆಯನ್ನು ಅಂದಾಜಿಸಿ | 

| ಕ್ರಮಗಳೇನು; ಕೇ೦ದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗುತ್ತದೆ. ಕೇಂದ್ರ ಸರ್ಕಾರದಿಂ 


ಅ) 2021ರ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕಸಗೂಬ್ಮರದ ಬೇವ ಮತ್ತು 
ಮಾರಾಟದ ವಿವರ ಕೆಳಕಂಡಂತಿದೆ. 


(ಲಕ್ಷ ಮೆ.ಟನ್‌ ಗಳಲ್ಲಿ) 

4 | ರಸಗೊಬ್ಬರದ ಸರಬ | ಆರಂಭಿಕ | ಒಟ್ಟು ಮಾ ಉಳಿಕೆ 
ಕ್ರಸಂ ವಿವರ ಬೇಡನ ರಾಜು | ಶಿಲ್ಲು ದಾಸ್ತಾನು ರಾಟಿ | ದಾಸ್ತಾನು 
DAM IIIT TNS ALB 300 [07 
2 |ಐಂಒವಿ 200 | 104 1.27 2.31 1.85 0.46 

3 | ಕಾಂಪೆಕ್ಸ್‌ 10.03 | 1040 | 5.00 15.40 | 1168 3.72 

4 | ಯೂರಿಯಾ | 1000 | 932 4.12 1345 | 1110 2.34 
ಒಟ್ಟು 26.47 | 2409| 1154 35.64 | 2853 7.09 


ಆ) 2021-22ರ ಸಾಲಿನ ಹಿಂಗಾರು/ಬೇಸಿಗೆ ಹಂಗಾಮಿನ ರಸಗೊಬ್ಬರದ ಬೇಡಿಕೆ. 
ಸರಬರಾಜು ಮತ್ತು ದಾಸ್ತಾನಿನ ವಿಷರ ಕೆಳಕಂಡಂತಿದೆ. 


(ಲಕ್ಷ ಮೆ.ಟನ್‌ ಗಳಲ್ಲಿ) 
ಸರಬರಾಜು FY 
ರಸಗೊ is ಆರರ | ಒಟ್ಟು ದಾಸ್ತಾನು 
ಶ್ರ. ಬೇಡಿ | ದಿನಾಂಕ ಮಾ ನ್‌ 
ಸಂ| ಜರದ ಕೆ [15032002 | ಖಕ | ದಾಸಾ | ಗ್ರಾಟ | "ದಿನಾಂಕ 
" ವಿವರ Ei ಶಿಲ್ಬು ಮು 15.03.2022 
ರವರೆಗೆ ಸ 
)ರ ಪ್ರಕಾರ 
1 ಡಿ.ಎ.ಪಿ 2.10 1.65 057 | 222 | 170 0.51 
2| ಎಂಒಪಿ | 177 0.36 04 | 082 | 062 0.20 
3 | ಕಾಂಪೆಕ್ತ್‌ | 7717 1.86 3.72 858 | 654 2.03 
4 | ಯೂರಿಯಾ | 6.50 6.71 224 | 905 | 60 3.02 
ಒಟ್ಟು 1694 | 1358 | 709 | 2067 | 1489 5.76 


ಬಿನಾಲಕ 15-03-2022ದೆ ಅಂತ್ಯಕ್ಕೆ ಒಟ್ಟು 572ಲಕ್ಷ ಮೆ.ಟಿನ್‌ (ಯೂರಿಯಾ -302 ಲಕ್ಷ 
ಮೆ.ಓಿನ್‌,ಡಿ ಎಪಿ-051 ಲಕ್ಷ ಹೆ.ಓಿನ್‌, ಎಲ. ಒ.ಪಿ-019 ಅಕ್ರ ಮೆ.ಟನ್‌ ಮತ್ತು ಕಾಲಟ್ಲೆಕ್‌- 
2.00 ಲಕ್ಷ ಮೆ.ಟನ್‌ ವಿವಿಧ ಶ್ರೇಣಿಗಳ ರಸಗೊಬ್ಬರಗಳು ಸಹಕಾರ ಸಂಘಗಳಲ್ಲಿ ಮತ್ತು ಖಾಸಗಿ 


ಮಾರಾಟಿಗಾರರಲ್ಲಿ ದಾಸ್ತಾನಿರುತ್ತದೆ ಯಾವುದೇ ರಸಗೊಬ್ಬರದ ಕೊರತೆಯಾಗಿರುವುದಿಲ್ಲ. 


The State has recieved good rainfall which has increased the sown area of crops, 
resulting in more demand for fertilizers. The action taken by the Department to ensure 
adequate fertilizer supplies is as below: 


1 Before the commencement of the Kharif season based on the likely area to be 
sown, the fertilizer requirement is estimated and submitted to Government of 
India. After the receipt of company-wise fertilizer allocation from Government 
of India, District-wise, product-wise, companywise supply plan is drawn in 
consultation with the concerned manufacturers and distributed through Primary 
Agriculture Cooperative Societies and private retailers to the farmers. 

2 


Raw] 


In order to ensure adequate and timely supply of fertilizers State Government has 
- stocked various grades of fertilizer in various branches of KSCMF and KSSC 
located at district and taluk level under buffer stocking of fertilizer scheme. 


ಓಟು 
Ne 


Fertilizer review meeting with the fertilizer manufacturers is being conducted 
every week and details regarding fertilizer supplies are collected on everyday 
basis at peak seasons and directions will be given to supply fertilizer to the needy 
districts. From 01.04.2021 to till date 48 weekly fertilizer review meeting is being 
conducted by Department of Fertilizers on every Tuesday with States to monitor 


the fertilizer supply. The Department co-ordinates with the railway department 
for ensuring smooth movement of fertilizers. 

4) As fertilizer come under the Essential Commodity Act,1955 Deputy 
Commissioner of the district are monitoring the supply and distribution of the 


fertilizers. 

5) Measures have been taken for effective distribution of fertilizers received to the 
districts and talukas through co-operative and private retailer by the department 
officials in the district. 

| a) Detaiis of fertilizer requirement and sales during Kharif-2021 
(in Lakh MT} 
Fertilizer | Requier | Opening | Total | | Availabl 
NG details ment | supplies | balance | Stock } ನ eStock | 1 
| 1 {DAP 444 | 333 115 | 448 [590] 057 | 
| 2 MOP | 200 104 | 127 |23] i185 | 046 
| 3 Complex | 10.0 10.40 5.00 1540 | 1168 | 3.7 
‘#°FUREA ‘| 100 [93 42 |4| 234 
i TOTAL 12647 | 2409 | 1154 [3564 [28555] 70 
[8 $ 
b) Details of fertilizer requirement and sales during Rabi/Summer-2021-22 | 


| X __ (inLakh MT) 


If: | | p Ope 1 i | » _ | 
i otcn Ree EE SURDNESAS 4 OS 
[| No i Details | ment E baia | Stock | ಸಂಸ EE 
[| | 15.03.2022) i 15.03.2022) 
f nce: | | 
EN } 
| 1 [DAP i 210 1.65 057] 2221170 | 051 | 
2 I MOP 1.17 0.36 041 082 | 0%] 019 } | 
3 {Complex | 717 | 486 137] 858 | 654 200 
[4 [UREA | 650 6.71 2341905 (6530 | 
il TOTAL | 1694 1358 170920671489 57 | 
i "| 
i The Stock of fertilizers as on 15.03.2022 in the State is 5.72 LMT (Lirea-3.02 LMT, 
i DAP- 0.51 LMT, MOP — 0.19 LMT and Complex-2.00LMT) fertilizer is availible at 


private retailers and societies. There is no shortage of fertilizers. 1 


[ 


ಬೇಸಿ ಹಾಗೂ 


ಪೂರ್ವ ಮುಂಗಾರು 
ಹಂಗಾಮಿಗೆ 


ರಸಗೊಬ್ಬರ ಕಾಪು ದಾಸ್ತಾನು ನಿರ್ವಹಿಸಲು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ | 
ಮಹಾಮಂಡಳಿ ಮತ್ತು ಕರ್ನಾಟಿಕ ರಾಜ್ಯ ಬೀಜ ನಿಗಮ ನಿಯಮಿತ ಇವರನ್ನು ನೋಡೆಲ್‌ 
ಹಂಜಿನ್ಸಿ ಗಳಾಗಿ ನಿಯೋಜಿಸಲಾಗಿದೆ. ಬೇಸಿಗೆ ಹಾಗೂ ಪೂರ್ಬಹಂಗಾಮಿಗೆ ಪೂರ್ವ ಸಿದ್ಧತೆಯಾಗಿ 


ಅಗತ್ಯವಿರುವ 
ರಸಗೊಬ್ಬರಗಳನ್ನು 
ದಾಸ್ತಾನು 
ಮಾಡಲಾಗುತ್ತಿದೆಯೆ; 
ಹಾಗಿದ್ದಲ್ಲಿ, ಎಲ್ಲಿ 
ದಾಸಾನು 
ಮಾಡಲಾಗುತ್ತದೆ; 
(ಸಂಪೂರ್ಣ 

ಮಾಹಿತಿ 
ನೀಡುವುದು) 


ಡ.ಎ.ಪಿ-0೦80 ಲಕ್ಷ ಮೆ.ಟನ್‌, ಎಮ್‌.ಒ.ಪಿ-0.15 ಲಕ್ಷ ಮೆ.ಟನ್‌ ಮತ್ತು ಕಾಂಪ್ಲೆಕ್ಸ್‌-025 ಲಕ್ಷ 


ರಸಗೊಬ್ಬರ ಕಾಪು ದಾಸ್ತಾವಿನಡಿ ಒಟ್ಟು 2.70 ಲಕ್ಷ ಮೆ.ಟನ್‌ ಯೂರಿಯಾ-1.50 ಲಕ್ಷ ಮೆ.ಟನ್‌, | 


ಮೆ.ಟನ್‌ ಪ್ರಮಾಣದ ರಸಗೊಬ್ಬರಗಳನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ 
ಮಹಾಮಂಡಳ ಮತ್ತು ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ರವರ ಗೋದಾಮುಗಳಲ್ಲಿ, 
ರಾಜ್ಯ ಉಗ್ರಾಣ ನಿಗಮ ಮತ್ತು ಕೇಂದ್ರ ಉಗ್ರಾಣ ವಿಗಮಗಳಲ್ಲಿ ದಾಸ್ಪಾನು ಮಾಡಲು 
ಕ್ರಮವಹಿಸಲಾಗಿದೆವಿವರವನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ). 

ಇದುವರೆವಿಗೂ ಒಟ್ಟು 576ಲಕ್ಷ ಮೆ.ಟನ್‌ (ಯೂರಿಯಾ -3.02 ಲಕ್ಷ ಮೆ.ಟನ್‌, ಡಿ ಐಪಿ 
- 051 ಲಕ್ಷ ಮೆ.ಓಿನ್‌, ಎಂ. ಒ ಪಿ - 019 ಲಕ್ಷ ಮೆ.ಟನ್‌ ಮತ್ತು ಕಾಂಷೆಕ್ಸ್‌- 2.00 ಲಕ್ಷ 
ಮೆ.ಟಿನ್‌ವಿವಿಧ ಶ್ರೇಣಿಗಳ ರಸಗೊಬ್ಬರಗಳು ಸಹಕಾರ ಸಂಘಗಳಲ್ಲಿ ಮತ್ತು ಖಾಸಗಿ 
ಮಾರಾಟಗಾರರಲ್ಲಿ ದಾಸ್ತಾನಿರುತ್ತದೆ. ಅಲ್ಲದೆ, ಮಾರ್ಚ್‌-2022ರ ಮಾಹೆಗೆ ಕೇಂದ್ರ ಸರ್ಕಾರವು 


ಮ್ನ 3.08 ಲಕ್ಷ ಮೆ.ಟಿನ್‌ ಯೂರಿಯಾ -1.40 ಲಕ್ಷ ಮೆ.ಟಿನ್‌, ಡಿ ಐಪಿ-060 ಲಕ್ಷ ಮೆ.ಟನ್‌, 


ಎ೦. ಒ.ಪಿ -037 ಲಕ್ಷ ಮೆ.ಟಿನ್‌ ಮತ್ತು ಕಾಂಷ್ಲೆಕ್ಸ್‌- ೧71 "ಲಕ್ಷ ಮೆ.ಟನ್‌)ಗಳನ್ನು: ಹಂಚಿಕೆ 
ಮಾಡಿದ್ದು ಖಾಸಗಿ ಮಾರಾಟಗಾರರು ಮತ್ತು ಸಹಕಾರ ಸಂಘಗಳಿಗೆ ಸರಬರಾಜು ಪಡೆಯಲು 
ಕಮವಹಿಸಲಾಗಿದೆ. 


4 
Karnataka State Co-operative Marketing Federation and Karnataka State Seed 


| buffer stock. 


Action has been initiated to stock a total of 2.70 LMT(Urea-1.50 LMT, DAP - 0.80 
LMT, MOP -— 0.15 LMT and Complex-0.25LMT) of fertilizers under fertilizer 
bufferstock scheme in Karnataka State Co-operative Marketing Federation and 
Karmataka State Seed Corporation Limited godowns, State warehouse corporation and 
Central warehouse corporation{(Annexure enclosed). 


The Stock of fertilizers as of now in the State is 5.76 LMT(Urea-3.02 LMT, DAP — 
0.51 LMT, MOP — 0.19 LMT and Complex-2.00 LMT) fertilizer is availble at private 
retailers and societies. ' 


The Central Government has allocated 3.08 LMT(Urea-1.40 LMT, DAP-0.60 LMT, 
MOP-0.37 LMT,Complex-0.71 LMT) for the month of March-2022, action has been 
initiated to get supplies to private deales and co-operative socieites. 


ಇ) | ಕಳೆದ ಮೂರು | ಕಳೆದ ಮೂರು ವರ್ಷಗಳಲ್ಲಿ ಕರ್ನಾ ಟಿಕದಲ್ಲಿ ಕೃಷಿ ಯಾಂತೀಕರಣ ಕಾರ್ಯಕ್ರಮದಡಿ 
ವರ್ಷಗಳಲ್ಲಿ ಭರಿಸಲಾದ ವೆಚ್ಚದ ವಿವರ ಈ ಕೆಳಕಂಡಂತಿದೆ. f 
ಕರ್ನಾಟಿಕದಲ್ಲಿ ಕೃಷಿ ಹ } J R 
ಯಾಂತ್ರೀಕರಣ In Karnataka, Under Farm Mechanization Programme the expenditure incurred during 
'ಕಾರ್ಯಕೃಮದದಡಿ past three years is as below: P 
ಬರಿಸಲಾದ (Fin : Rs. In hs) 
ವೆಚ್ಚವೆಷ್ಟು: Year Expenditure 
2018-19 39,909.78 
2019-20 39,627.68 
2020-21 39,249.13 
2021-22 (Upto Feb-2022 end) 34,862.31 
k Total | 1,53,648.90 
ಈ) | ಕರ್ನಾಟಕ ಸೈಷಿ | ಕರ್ನಾಟಿಕ ಕೃಷಿ ವಲಯವು ಎದುರಿಸುತ್ತಿರುವ ಪ್ರಮುಖ ನಿರ್ಬಂಧಗಳು ಈ ಕೆಳಕಂಡಂತಿವೆ. 
ವಲಯವು ) 
ಎದುರಿಸುತಿರುವ 1. ರಾಜ್ಯದಲ್ಲಿ ಹೆಚ್ಚ್‌ ಪ್ರದೇಶವು ಮಳೆಯ ಮೇಲೆ ಅವಲಂಬಿತವಾಗಿದ್ದು, ಹವಾಮಾನ 
ಪ್ರಮುಖ 3 ಅನಿರೀಕ್ಷಿತತೆಯು ಪ್ರಮುಖ ನಿರ್ಬಂಧನೆಯಾಗಿರುತ್ತದೆ. | 
ನಿರ್ಬಂಧಗಳು 2. ರಾಜ್ಯದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಾಗಿದ್ದು ಬೆಳೆ ತೀವ್ರತೆ (Crop 
ಯಾವುವು? ntensity) ಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತಿಲ್ಲ. ಕೃಷಿ ಯಾಂತ್ರೀಕರಣಗೊಳಿಸಲು 


ನಿರ್ಬಂಧವಿದೆ. | 
3. ಒಟ್ಟು ಸಾಗುವಳಿ ಪ್ರದೇಶದಲ್ಲಿ ಮಳಯಾಶ್ರಿತ ಪ್ರದೇಶ ಹೆಚ್ಚಾಗಿದ್ದು ನೀರಾವರಿ 
ಪ್ರದೇಶದ ವಿಸೀರ್ಣವನ್ನು ಶೇ.40 ಕಿಂತ ಹೆಚ್ಚಿಗೆ ವಿಸ್ತರಿಸಲು ಸಾಧ್ಯವಾಗುತ್ತಿಲ್ಲ. 
ಕೃಷಿ ವಲಯವು ಲಾಭದಾಯಕವಾಗಿಲ್ಲದಿರುವುದು 
ಯುವಕರು ಕೃಷಿ ವಲಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳದೇ 
ಇರುವುದು. i 
ಕೃಷಿ ಬೆಳೆಗಳಿಗೆ ವೈಜ್ನಾನಿಕ ಬೆಲೆ ಸಿಗದೇ ಇರುವುದು. 
ಕೃಷಿ ಕಾರ್ಮಿಕರ ಕೊರತೆ ಹಾಗೂ ಹೆಚ್ಚು ಕೂಲಿ ದರ. 
ಮಾರುಕಟ್ಟೆಗಳಲ್ಲಿ ಮೂಲಸೌಕರ್ಯಗಳ ಕೊರತೆ ಹಾಗೂ ಲಭ್ಯತೆ. 
ಸಾಂಸ್ಥಿಕ ಸಾಲದ ಕೊರತೆ; ಇತ್ಯಾದಿ. 


a 


ಏರ 


ಭೆ Following are the constraints.in Agriculture sector, 


“1. Most ofthe area in the state is dependent on Rainfall and Subjected to vagaries 

} ” of weather, 

; In the State, most of the farmers are small and marginal which is hindering in 
adopting farm mechanization or automation-in-Agziculture-2nd-in-incseosing-L- 

“cropintenisity.” 

3. Out of the total cultivable area, percentage of rainfed area is more, and the area 

of irrigation is not able to expand more than 40%. 

4. Agriculture sector is presumed as non profitable sector. 

| 5. Youth involvement is less in Agriculture sector. | 

| f 6. Non availability of scientific/remunerative prices for agriculture commodities. | 

\ : 7. Shortage of agriculture labourers and high cost of laboiir. 

| 8. Poor market infrastructure facility and accessibility. | 

| 9. Lack of institutional credit facility ete 


[7 


ಸ೦ಖ್ಯೆ: AGRI- Ros 


SNE ನಾ ಸಾರಾ ಸಾ ಅನಾ SR NY 
EE 
ಪ್ರಸ್ತುತ ಲಭ್ಯವಿರುವ ರಸಗೊಬ್ಬರ ದಾಸ್ತಾನು ವಿವರ(ದಿಸಾಂತ 15.03.2022 ರವರೆಗೆ) ಓನ್‌ ಗಳಲ್ಲಿ [ 
ಈ. ಸಂ [ಜಿಲ್ಲೆಗಳ Gad Tas ons Tas ಒಟ್ಟು 
| 1 ಬಾಗಲಕೋಟಿ 1679 1299 8623 21959 . 33560 
2 ಜೆಂಗಳೂರುಗ್ರಾಮಾಂತ0 | 600 | —6e8- ARR We ಹ 
3 |ಬಳಗಾಂ 3953 3049 | 16927 55119 : 79048 
4 ಬಳ್ಳಾರಿ 2520 518 14454 16711 34203 
WEE ಬೆಂಗಳೂರು ನಗರ 45 N23 3681 1.2839. —|-- 7198 
K 6 |ಬೀದರ್‌ 1170 232 735 5611 748 | 
| 7 ಬಿಜಾಪುರ 10 | 5 5530 17648 25263 
8 ಚಾಮರಾಜನಗರ 807 539 2931 3362 7639 
| ೨ ಚಿಕ್ಕ ಬಳ್ಕಾಪುರ | 896 | 15 5466 3358 |} 986 
೬. ನಕ ಮಗಳೂರು 1 . 1709 | nr - 779 669 TE Ff 
11 [ಚಿತ್ರದುರ್ಗ | 32 | 29g 85 1! 580 13623. | 
[ದಕ್ಷಿಣಕನ್ನಡ CE ron is | i 
| SRS | 331 | 660 691° 14551 | 36261 
14 [ದಾರವಾಡ ND | 654 3282 7207 14353 | 
[5 [ಗದಗ | 1842 I 2 1839 | un 8365 
| 16 [men | 226 391 SR 
17 (ಹಾಸನ 2436 867 9870 | 9038 22211 
18 [ಹಾಬೇರಿ 387 | 2 | 08 | 12371 if 25698 
19 |ಕೊಡೆಗು' 57 - | 1706 5106 | S90 | 39 
| 20 |ಕೋಲಾರ 1249 | 67 | 5129 | 2927 _ 937 
21 [ಕೊಪ್ಪಳ 2020 539 6211 11041 19811 
22 ಮಂಡ್ಯ ES |__ 94 759 712399 10807} 24969 | 
13 ಮೈಸೂರು | 1848 097 | S37 | 1a 29213 
5 ರಾಯಚೂರು 397 | 620 13198 | 20023 | 38938 
ಟು |ರಾಮನಗರ | 0 1! 0 | 1175 232 
26 ಶಿವಮೊಗ 128 © 789 SE 21331 
“7 [ತುಮಕೂರು * 1648 407 7064 6898 | 15517 
28 |ಉಡುಪಿ 135 390 800 1160 2505 
3 (ಉತ್ತರಕನ್ನಡ 847 298 1345 2445 4935 
30 ಯಾದಗಿರಿ 611 482 5333 12198 18624 
|. [ಒಟ್ಟು 51456 19947 203313 302165 | 576885 


ಅನುಬಂಧ ಫ್‌ ಮ | 
ಕರ್ನಾಟಿಕ ವಿಧಾನ ಪರಿಷತು ಚುಕೆ ಗುರುತಿನ ಪ್ರಶ್ನೆ2200 
2021-22ರ ಸಾಲಿನಲ್ಲಿ ರಸಗೊಬ್ಬರ ಕಾಪು ದಾಸ್ತಾನಿಸಡಿ ವಿರ್ವಹಿಸಲಾಗುವ ರಸಗೊಬ್ಬರದ ವಿವರ (ಮೆ.ಟನ್‌ ಗಳಲ್ಲಿ) 
ಕ್ರ. ಸ೦|ಜಿಟ್ಲೆಗಖ ಡಿ.ಎ.ಪಿ ಎಮ್‌.ಒ.ಪಿ ಕಾಂಷೆಕ್ಸ್‌ ಯೂರಿಯಾ ಒಟ್ಟಿ 
ಗ್‌ ಜಾಗಲಕೋಟ 2006 NS EN 1 RN EN 

2 |ಬೆಲಗಳೂರು ಗ್ರಾಮಾಂತರ 950 640 400 2000 3990 
"3 ಬೆಳಗಾಂ 4100 1500 1750 18000 25950 
4 ಬಳ್ಳಾರಿ. 3800 1000 1300 10000 16100 

5  |ಬೆಂಗಳೂರು ನಗರ 900 400 800 250 4601 

6 [ಬೀದರ್‌ 5862 100 50 1517 7529 
7. ಬಿಜಾಪುರ 2500 « 400 450 8000 11350 

8  |ಚಾಮರಾಜನಗರ 1640 . 800 400 3500 6340 

9 ಚಿಕ್ಕಬಳ್ಳಾಪುರ | 1242 200 300 2500 4242 

0 ಬಿಕ್ಕ ಮಗಳೂರು 3000 1000 1100 3999 9099 

11 (ಚಿತ್ರದುರ್ಗ 2083 330 700 2999 6112 
2 [ದಕ್ನಿಣಕನ್ಸಡ 500 300 500 700 2000 

3 [ದಾವಣಗೆರೆ 4520 1000 1500 7994 "15014 
14 [ಧಾರವಾಡ 3530 200 750 3501 7981 

5 |non | 2100 240 “350 49} 5147 

6 mone 5090 240 550 5001 10881 
17 [ಹಾಸನ 4500 1000 1900 "11499 18899 
8 ಹಾವೇರಿ 4100 an | so 6999 12299 
“19 “ಕೊಡಗು a ww | 1000 2500 5900 
20 [ಕೋಲಾರ 1237 204 200 2798 4439 
21 |ಕೊಷ್ಟಳ 2000 600 800 3000 6400 
22 ಮಂಡ್ಯ 3500 913 1500 5501 11414 
23 |ಮೈಸೂರು 3250 1040 2000: |" 4999 11289 
24 ರಾಯಚೂರು 3800 160 900 7998 12858 
25 ರಾಮನಗರ ೨೦೦ 80 100 1000 1680 
26 |ಶಿವಮೊಗ್ಗ 3000 500 1500 8499 13499 
27 ತುಮಕೂರು | 2540 400 1000 4498 8438 
28 ಉಡುಪಿ 250 100 200 50u 1Us0 
2 ಉತ್ತರಕನ್ನಡ 900 00 500 1500 3100 
30 |ಯಾದಗಿರಿ 4000 400 800 9000 14200 
ಒಟ್ಟು - 80000 15347 25000 150000 270347 


